ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 24-03-2021 ಪ್ರಶ್ನೆ ಸಂಖ್ಯೆ: 1773 (2041) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 

ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 

ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 


ವಿಷಯ: ಪಶ್ಚಿಮಘಟ್ಟಿ ಪ್ರದೇಶಗಳಲ್ಲಿ "ಶಾಲಾ-ಸಂಪರ್ಕ ಸೇತು" ಯೋಜನೆ 


(ಅ) 2018-19 ಮತ್ತು 2019-20ನೇ ಸಾಲಿನ ಆಯ-ವ್ಯಯದಲ್ಲಿ ಪಶ್ಚಿಮಘಟ್ಟ 
ಪ್ರದೇಶಗಳಲ್ಲಿ ಸಂಪರ್ಕ ಸೇತುವೆ ಇಲ್ಲದಿರುವ ಪ್ರಯುಕ್ತ ಶಾಲಾ ಮಕ್ಕಳು ಮತ್ತು 
ಹಳ್ಳಿಗಾಡಿನ ರೈತರಿಗೆ ಅನುಕೂಲ ಮಾಡಲು ರೂಪಿಸಿದ "ಶಾಲಾ-ಸಂಪರ್ಕ ಸೇತು" 
ಯೋಜನೆ ಯಾವ ಹಂತದಲ್ಲಿದೆ ; (ಯೋಜನೆಯ ಸಂಪೂರ್ಣ ವಿವರ ನೀಡುವುದು) 


(ಆ) ರಾಜ್ಯದ "ಶಾಲಾ-ಸಂಪರ್‌ಕ ಸೇತು" ನಿರ್ಮಾಣದ ಅಗತ್ಯತೆ ಎಷ್ಟು; ಈ 
ಯೋಜನೆಯಡಿ ಗುರುತಿಸಿ ಕಾರ್ಯಕ್ರಮ ಪಟ್ಟೆ (Programme of Work) ಯಲ್ಲಿ 
ಅಳವಡಿಸಿರುವ ಕಾರ್ಯಕ್ರಮಗಳೆಷ್ಟು ; (ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಇ) ಕಳೆದ ಮೂರು ವರ್ಷಗಳಲ್ಲಿ "ಶಾಲಾ-ಸಂಪರ್ಕ ಸೇತು" ಯೋಜನೆ ಅಡಿಯಲ್ಲಿ 
ರೂಪಿಸಿದ ಕಾರ್ಯಕ್ರಗಳೆಷ್ಟು ಮತ್ತು ಈ ಕಾರ್ಯಕ್ರಮದಡಿ ಒದಗಿಸಿದ ಅನುದಾನ, 
ಬೌತಿಕ-ಆರ್ಥಿಕಗುರಿ ಮತ್ತು ಸಾಧನೆ ಎಷ್ಟು ; ಮತ್ತು ಬಾಕಿ ಉಳಿದಿರುವ 
ಕಾರ್ಯಕ್ರಮಗಳು ಯಾವುವು ; ಗುರುತಿಸಿರುವ ಸೇತುವೆಗಳ ವಿರ್ಮಾಣ ಯಾವ 
ಅವಧಿಯಲ್ಲಿ ಪೂರ್ಣಗೊಳಿಸಲಾಗುವುದು; (ಜಿಲ್ಲಾವಾರು ಮತ್ತು ವರ್ಷಾವಾರು 
ಮಾಯಿತಿ ನೀಡುವುದು) 


(ಈ) 2021-22ನೇ ಸಾಲಿನಲ್ಲಿ "ಶಾಲಾ ಸಂಪರ್ಕ ಸೇತು" ಯೋಜನೆಗೆ ನೀಡಿರುವ 
ಅನುದಾನವೆಷ್ಟು ; ಈ ಅನುದಾನ ಅಗತ್ಯವಿರುವ ಸೇತುವೆಗಳ ವಬಿರ್ಮಾಣಕೈ 
ಸಾಕಾಗುವುದೇ? (ಸಂಪೂರ್ಣ ವಿವರ ನೀಡುವುದು) 


